ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಎತ್ತಿನ ಹೊಳೆ ಯೋಜನೆಯ ಕುರಿತು 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು)- 
781 (875) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಎತ್ತಿನ ಹೊಳೆ ಯೋಜನೆಗಾಗಿ ಮಂಜೂರಾದ ಹಣವೆಷ್ಟು ; ಖರ್ಚಾಗಿರುವ ಹಣವೆಷ್ಟು ; ಸದರಿ 
ಯೋಜನೆ ಯಾವ ಹಂತದಲ್ಲಿದೆ; ಈವರೆವಿಗೂ ಮುಗಿದಿರುವ ಕಾಮಗಾರಿ ಎಷ್ಟು; ಯಾವ 
ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ ; ಇದಕ್ಕೆ ಪಾವತಿಸಿರುವ ಮೊತ್ತ ಎಷ್ಟು ; 


(ಆ) ಈ ಯೋಜನೆಯನ್ನು ಮುಕ್ತಾಯಗೊಳಿಸಲು ಬೀಡಿರುವ ಸಮಯಾವಕಾಶ ಎಷ್ಟು ; 


(ಇ) ಈ ಯೋಜನೆ ನಿರ್ವಹಣೆಗೆ ಇರುವ ಅಡ್ಡಿ ಆತಂಕಗಳೇನು ; ನಿವಾರಣೆಗೆ ಕೈಗೊಂಡಿರುವ ಸೂಕ್ತ 
ಶ್ರಮಗಳೇಮು? 


